ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕೇ೦ದ್ರ ಪುರಸ್ಕೃತ ಯೋಜನೆಗಳು 


ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 
864 (942) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಪರಿಸರ ಇಲಾಖಾ ವ್ಯಾಪ್ತಿಗೆ ಬರುವ ಕೇಂದ್ರ ಪುರಸ್ಮಂತ ಯೋಜನೆಗಳು ಮತ್ತು ಅನುದಾನದ 
ವಿವರಗಳೇನು; 


(ಆ) ಕಳೆದ ಮೂರು ವರ್ಷಗಳಲ್ಲಿ ರಾಷ್ಟ್ರೀಯ ಸರೋವರ ಸಂರಕ್ಷಣಾ ಯೋಜನೆಯಡಿಯಲ್ಲಿ 
ಅನುಷ್ಠಾನಗೊಳಿಸಿದ ಕಾಮಗಾರಿಗಳು ಯಾವುವು; (ಅವುಗಳ ಪ್ರಗತಿ ಮತ್ತು ಉಪಯುಕತೆ ಬಗ್ಗೆ ಮಾಹಿತಿ 
ನೀಡುವುದು) 


(ಇ) ಕಳೆದ ಮೂರು ವರ್ಷಗಳಲ್ಲಿ ಪರಿಸರ ಇಲಾಖೆ ಅನುಷ್ಠಾನಗೊಳಿಸಿದ ರಾಜ್ಯ ಮತ್ತು ಕೇಂದ್ರ ಪುರಸ್ಮಂತ 
ಯೋಜನೆಗಳ ವಿವರಗಳು ಪಡೆದ ಅನುದಾನ, ಗುರಿ ಮತ್ತು ಸಾಧನೆ ಕುರಿತಾದ ವಿವರಗಳೇನಮು? 


